ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ಲೆ ಸಂಖ್ಯೆ 1106 
ಮಾನ್ಯ ಸದಸ್ಯರೆ ಹೆಸರು ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೊರೆ (ವಿಧಾನ 


ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


21.09.2020 


ಪತ್ತಕಸುವ ಸಚಿವರು 


ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣಿ ಸಜೆವರು 


ಕಮ 
ಸಂಖ್ಯೆ ಪ್ರಶ್ನೆ ಉತ್ತರ 
ಬೀದರ್‌ ಜಿಲ್ಲೆಯಲ್ಲಿ ಸಾರ್ನ್‌ಜನಿಕರಿಗಾಗಿ ರಾಜ್ಯದೆ ಎಲ್ಲಾ ನಿವಾಸಿಗಳಿಗೆ/ಸಾರ್ವಜನಿಕರಿಗಾಗಿ 
ಜಾರಿಯಲ್ಲಿರುವ ಉಚಿತ ಆರೋಗ್ಯ | (ಬೀದರ್‌ ಜಿಲ್ಲೆ ಒಳಗೊಂಡಂತೆ) ಉಚಿತ ಆರೋಗ್ಯ 
ಯೋಜನೆಗಳಾವುವು; ಸೌಲಭ್ಯ ಒದಗಿಸಲು ಈ ಕೆಳಕಂಡ ಯೋಜನೆಗಳು 
(ಸ್ಪಷ್ಟ ಮಾಹಿತಿ ಒದಗಿಸುವುದು) ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್‌ನಿಂದ 
ಅನುಷ್ಠಾನಗೊಳಿಸಲಾಗುತ್ತಿದೆ; 
1.ಆಯುಷ್ಮಾನ್‌ ಭಾರತ್‌-ಆರೋಗ್ಯ ಕರ್ನಾಟಕ 
ಯೋಜನೆ 
2.ಅಂಗಾಂಗ ಕಸಿ ಯೋಜನೆ 
ಈ ಎರಡು ಯೋಜನೆಗಳು ಪ್ರಸ್ತತ ಜಾರಿಯಲ್ಲಿದೆ. 
(ಯೋಜನೆಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು 
ಅನುಬಂಧದಲ್ಲಿ ಲಗತ್ತಿಸಿದೆ) 
ಆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೌದು. 
ಉಚಿತ ಆರೋಗ್ಯ ಯೋಜನೆಗಳನ್ನು ಕೇಂದ್ರ ಸರ್ಕಾರವು ಉಚಿತ ಆರೋಗ್ಯ 
ಬೀದರ್‌ ಜಿಲ್ಲೆಯಲ್ಲಿ | ಯೋಜನೆಯಾದ ಆಯುಷ್ಮಾನ್‌ ಭಾರತ್‌ 
ಅಳವಡಿಸಿಕೊಳ್ಳಲಾಗಿದೆಯೇ; (ವಿವರ ಯೋಜನೆಯನ್ನು ದಿ:30.10.2018ರಂದು ಜಾರಿಗೆ 
ನೀಡುವುದು) ತಂದಿರುತ್ತದೆ. ರಾಜ್ಯ ಸರ್ಕಾರದ ಆರೋಗ್ಯ ಕರ್ನಾಟಕ 


ಯೋಜನೆಯ ಉದ್ದೇಶ ಹಾಗೂ ಆಯುಷ್ಮಾನ್‌ 
ಭಾರತ್‌ ಯೋಜನೆಯ ಉದ್ದೇಶ, ವ್ಯಾಪ್ತಿಯಲ್ಲಿ 
ಹೋಲಿಕೆ ಇರುವುದರಿಂದ ಎರಡೂ ಯೋಜನೆಗಳನ್ನು 
ಸಂಯೋಜಿಸಿ ಆಯುಷ್ಮಾನ್‌ ಭಾರತ್‌-ಆರೋಗ್ಯ 
ಕರ್ನಾಟಕ ಯೋಜನೆಯನ್ನು ಜಾರಿಗೆ ತಂದಿದ್ದು 
(ಬೀದರ್‌ ಜಿಲ್ಲೆ ಒಳಗೊಂಡಂತೆ) ಸುವರ್ಣ ಆರೋಗ್ಯ 
ಸುರಕ್ಷಾ ಟಸ್ಟ್‌ನಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. 


(ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ) 


ಸಾರ್ವಜನಿಕರಿಗಾಗಿ 
ಯೋಜನೆಗಳನ್ನು 
ಮಾನದಂಡವನ್ನು 
ನೀಡಲಾಗುತ್ತಿದೆ; 
ನೀಡುವುದು) 


ರಾಜ್ಯದೆ ಎಲ್ಲಾ ನಿವಾಸಿಗಳಿಗೆ /ಸಾರ್ವಜನಿಕರಿಗಾಗಿ 
(ಬೀದರ್‌ ಜಿಲ್ಲೆ ಒಳಗೊಂಡಂತೆ) ಉಚಿತ ಆರೋಗ್ಯ 
ಸೌಲಭ್ಯ ಒದಗಿಸಲು ಈ ಕೆಳಕಂಡ ಮಾನದಂಡಗಳನ್ನು 
ಅನುಸರಿಸಿ ನೀಡಲಾಗುತ್ತಿದೆ. 


ಆಯುಷ್ನಾನ್‌ ಭಾರತ್‌-ಆರೋಗ್ಯ 
ಯೋಜನೆ: ಪಡಿತರ ಕಾರ್ಡ್‌ ಮತ್ತು 
ಕಾರ್ಡ್‌ಗಳು ಯೋಜನೆಯ 
ಮಾನದಂಡಗಳಾಗಿವೆ. 

ಯೋಜನೆಯ ಫಲಾನುಭವಿಗಳನ್ನು 
ರೋಗಿ ಮತ್ತು ಸಾಮಾನ್ಯರೋಗಿ 
ವರ್ಗಗಳಾಗಿ ವಿಂಗಡಿಸಲಾಗಿದೆ: 
ಅ) ಅರ್ಹತಾರೋಗಿ: ರಾಷ್ಟ್ರೀಯ ಆಹಾರ ಭದತೆ 
ಕಾಯ್ದೆ, 2013ರಡಿ (ಬಿಪಿಎಲ್‌) “ಅರ್ಹ ಕುಟುಂಬಕ್ಕೆ 
ಸೇರಿರುವರು ಹಾಗೂ ಈ ಹಿಂದೆ ಚಾಲ್ತಿಯಲ್ಲಿದ್ದ 
ರಾಷ್ಟ್ರೀಯ ಸ್ಪಾಸ್ಕ್ಯ ಭೀಮಾ ಯೋಜನೆಯಡಿಯಲ್ಲಿ 
ನೋಂದಾಯಿತಗೊಂಡಿರುವ ಕುಟುಂಬಗಳಿಗೆ ಒಂದು 
ವರ್ಷಕ್ಕೆ ಒಂದು ಕುಟುಂಬಕ್ಕೆ ರೂ.5.00 ಲಕ್ಷಗಳವರೆಗೆ 
ಉಚಿತ ಚಿಕಿತ್ಸೆ ಒದಗಿಸಲಾಗುವುದು. 
ಆ) ಸಾಮಾನ್ಯರೋಗಿ: ರಾಷ್ಟ್ರೀಯ ಆಹಾರ ಭ 
ಕಾಯ್ದೆ, 2015ರಡಿ “ಅರ್ಹ ಪುಟುಂಬಕ್ಕೆ” ಸೇರಿಲ್ಲ 
ಇರುವವರು. ಇವರಿಗೆ ಸರ್ಕಾರಿ ಪ್ಯಾತೇಜ್‌ ದರದ 
ಶೇ.30% ರಷ್ಟಿದ್ದು, ಸಹ-ಪಾವತಿಯ ಆಧಾರದ ಮೇಲೆ 
ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ರೂ.1.50 ಲಕ್ಷ 
ಇರುತ್ತದೆ. 
ಅಂಗಾಂಗ ಕಸಿ ಯೋಜನೆ: 
ಪಡಿತರಕಾರ್ಡ್‌ (ಬಿಪಿಎಲ್‌) 
ಕಾರ್ಡ್‌ಗಳು ಯೋಜನೆಯ 
ಮಾನದಂಡಗಳಾಗಿವೆ. 


ಕರ್ನಾಟಕ 
ಆಧಾರ್‌ 
ಅರ್ಹತಾ 


ಅರ್ಹತಾ 
ಎಂದು ಎರಡು 


ದತೆ 
ದೇ 


ಮತ್ತು ಆಧಾರ್‌ 


ಅರ್ಹತಾ 


ಉಚಿತ ಆರೋಗ್ಯ 
ಪಡೆದು ಆರೋಗ್ಯ ಕಾರ್ಡ್‌ ಪಡೆಯಲು 
ಸಾರ್ವಜನಿಕರಿಗೆ 

ತೊಂದರೆಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ 
ಸಮಸ್ಯೆಯನ್ನು ಸರಿಪಡಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 
(ಸಂಪೂರ್ಣ ಮಾಹಿತಿ ಒದಗಿಸುವುದು) 


ಯೋಜನೆಯನ್ನು 


ಬಂದಿದೆ: 


ಆಯುಷಾ ಭಾರತ್‌-ಆರೋಗ್ಯ ಕರ್ನಾಟಕ 
ಯೋಜನೆಯು ಕಿಕ್ಟೊಬರ್‌ 2018 ರಿಂದ ರಾಜ್ಯಾದ್ಯಂತ 
ಅನುಷ್ಠಾನಗೊಳಿಸಲಾಗುತ್ತದೆ. ನೂತನ 
ಯೋಜನೆಯಾಗಿರುವುದರಿಂದ ಸಾರ್ವಜನಿಕರಲ್ಲಿ ಅರಿವು 
ಮೂಡಿಸಲು ಮತ್ತು ಆರೋಗ್ಯ ಕಾರ್ಡ್‌ ವಿತರಿಸಲು 
ಈಗಾಗಲೇ ವ್ಯಾ ಪಕ ಕಮ ಕೈ ಗೊಳ್ಳಲಾಗಿದ್ದು, 
ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಎಲ್ಲಾ ಜಿಲ್ಲಾ 
ಆಸ್ಪತ್ರೆ. ತಾಲ್ಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ 
ಕೇಂದಗಳು ಹಾಗೂ ಕರ್ನಾಟಕ ಒನ್‌, ಬೆಂಗಳೂರು 
ಒನ್‌. ಸೇವಾ ಸಿಂಧು ಕೇಂದ್ರಗಳು, ಕಾಮನ್‌ ಸರ್ವಿಸ್‌ 


ಕೇಂದೆಗಳು "ಹಾಗೂ `ಬಾಹೊಜಿ'`ಸೇವಾ' ಕೇಂದಗಳು 
ಮುಂತಾದ ಹದಿನೈದು ಸಾವಿರಕ್ಕಿಂತ ಹೆಚ್ಚು 
ಕೇಂದ್ರಗಳಿಂದ ಕಾರ್ಡ್‌ಗಳನ್ನು ವಿತರಿಸಲು ಕ್ರಮ 
ವಹಿಸಲಾಗಿದೆ. ಅಲ್ಲದೆ ಗ್ರಾಮೀಣ ಹಾಗೂ ನಗರ 
ಪ್ರದೇಶಗಳಲ್ಲಿ ಶಿಬಿರಗಳನ್ನು ಏರ್ಪಡಿಸಿ ಯೋಜನೆಯ 
ಬಗ್ಗೆ ಪ್ರಜಾರ ಹಾಗೂ ಕಾರ್ಡ್‌ ವಿತರಣೆಯ 
ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ಕೂಡ ಸಲಹೆ 
ಮಾರ್ಗಸೂಚಿಗಳನ್ನು ಸುತ್ತೋಲೆ ಮುಖಾಂತರ 
ನೀಡಲಾಗಿರುತ್ತದೆ. ಹಾಗೂ ಪ್ರತೀ ವಾರ ಪ್ರಗತಿ 
ಪರಿಶೀಲನೆ ನಡೆಸಲಾಗುತ್ತಿದೆ. 

ಮೇಲ್ಕಂಡಂತೆ ಗ್ರಾಮೀಣ ಪ್ರದೇಶ, ಪಟ್ಟಣ, 
ನಗರ ಹಾಗೂ ಬೃಹತ್‌ ಬೆಂಗಳೂರನ್ನು ಒಳಗೊಂಡಂತೆ 
ಎಲ್ಲಾ ಪ್ರದೇಶಗಳಲ್ಲೂ ಕಾರ್ಡ್‌ ವಿತರಣೆ 
ಜಾರಿಯಲ್ಲಿರುತ್ತದೆ. 


ಆಕುಕ 84 ಎಸ್‌ಬಿವಿ 2020 


(ಬಿ. ಶ್ರೀರಾಮುಲು) 
ಆರೋ # ಮತ್ತು ಕುಟುಂಬ ಕಲ್ಮಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಕಾಣ ಸಚಿವರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಪ್ರಶ್ನೆ ಸಂಖ್ಯೆ 106ಕ್ಕೆ ಅನುಬಂಧ 


ಆಯುಷ್ಮಾನ್‌ ಭಾರತ್‌-ಅರೋಗ್ಯ ಕರ್ನಾಟಕ 


ರಾಜ್ಯ ಸರ್ಕಾರವು ಆಯುಷ್ನಾನ್‌ ಭಾರತ್‌-ಅರೋಗ್ಯ ಕರ್ನಾಟಕ ಎಂಬ ಸಂಯೋಜಿತ ಯೋಜನೆಯನ 
ಭರವಸೆ ಮಾದರಿಯಲ್ಲಿ ದಿ:30.10.2018ರ೦ದ ಅನುಷ್ಠಾನಗೊಳಿಸಿದೆ. 


ಪಿ 


ಯೋಜನೆಯ ರೂಪುರೇಷೆಗಳು: 


1. ಆಯುಷ್ಮಾನ್‌ ಭಾರತ್‌-ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಒಟ್ಟು 1650 ನಿರ್ಧಿಷ್ಟ ಚಿಕಿತ್ಸಾ 
ವಿಧಾನಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. 

2. ಪಡಿತರ ಕಾರ್ಡ್‌ ಮತ್ತು ಆಧಾರ್‌ ಕಾರ್ಡ್‌ಗಳು ಯೋಜನೆಯ ಅರ್ಹತಾ ಮಾನದಂಡಗಳಾಗಿವೆ. 

3. ಯೋಜನೆಯ ಫಲಾನುಭವಿಗಳನ್ನು ಅರ್ಹತಾ ರೋಗಿ ಮತ್ತು ಸಾಮಾನ್ಯ ರೋಗಿ ಎಂದು ಎರಡು 
ವರ್ಗಗಳಾಗಿ ವಿಂಗಡಿಸಲಾಗಿದೆ. 


ಅ) ಅರ್ಹತಾ ರೋಗಿ: ರಾಷ್ಟ್ರೀಯ ಆಹಾರ ಭದತೆ ಕಾಯ್ದೆ, 2013ರಡಿ (ಬಿಪಿಎಲ್‌) “ಅರ್ಹ ಕುಟುಂಬ” ಕ್ಕೆ 
ಸೇರಿರುವರು ಹಾಗೂ ಈ ಹಿಂದೆ ಚಾಲ್ತಿಯಲ್ಲಿದ್ದ ರಾಷ್ಟ್ರೀಯ ಸ್ಟಾಸ್ಕ್ಯ ಭೀಮಾ ಯೋಜನೆಯಡಿಯಲ್ಲಿ 


ನೋಂದಾಯಿತಗೊಂಡಿರುವ ಕುಟುಂಬಗಳಿಗೆ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ರೂ.5.00 ಲಕ್ಷಗಳ ವರೆಗೆ 
ಉಚಿತ ಚಿಕಿತ್ಸೆ ಒದಗಿಸಲಾಗುವುದು. 


ಆ) ಸಾಮಾನ್ಯರೋಗಿ: ರಾಷ್ಟ್ರೀಯ ಆಹಾರ ಭದತೆ ಕಾಯ್ದೆ, 2013ರಡಿ “ಅರ್ಹ ಕುಟುಂಬಕ್ಕೆ” ಸೇರಿಲ್ಲದೇ 
ಇರುವವರು. ಇವರಿಗೆ ಸರ್ಕಾರಿ ಪ್ಯಾಕೇಜ್‌ ದರದ ಶೇ.30% ರಷ್ಟು ಇದ್ದು, ಸಹ-ಪಾವತಿಯ ಆಧಾರದ ಮೇಲೆ 
ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ರೂ.1.50 ಲಕ್ಷ ಇರುತ್ತದೆ. 


4. ಆಯುಷ್ನಾನ್‌ ಭಾರತ್‌-ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ “ಎಬಿ-ಎಲಆರ್‌ಕೆ” ಕಾರ್ಡ್‌ನ್ನು 
ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ರೂ.10/- ಶುಲ್ಕದೊಂದಿಗೆ ನೀಡಲಾಗುತ್ತದೆ. 


5. ಬೆಂಗಳೂರು ಒನ್‌ ಮತ್ತು ಕರ್ನಾಟಕ ಒನ್‌, ಸೇವಾ ಸಿಂಧು ಹಾಗೂ ಬಾಪೂಜಿ ಕೇಂದಗಳಲ್ಲಿ ರೂ.10/- 
ಶುಲ್ಕದೊಂದಿಗೆ ಎ4 ಅಳತೆಯ ಕಾಗದದಲ್ಲಿ ಹಾಗೂ ರೂ.35/- ಶುಲ್ಕದೊಂದಿಗೆ ಪ್ಲಾಸ್ಟಿಕ್‌ ಕಾರ್ಡ್‌ನಲ್ಲಿ “ಎಬಿ- 
ಎಆರ್‌ಕೆ” ಕಾರ್ಡ್‌ ಪಡೆದುಕೊಳ್ಳಬಹುದು. 


fe} k pr) 


6. ರೋಗಿಗಳು ತಮ್ಮ ಪಡಿತರ ಚೀಟಿ ಮತ್ತು ಆಧಾರ್‌ ಕಾರ್ಡ್‌ನೊಂದಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ 
ಸರ್ಕಾರಿ ಆಸ್ಪತ್ರೆಯು ಚಿಕಿತ್ಸೆ ನೀಡುವ ಸಾಮರ್ಥ್ಯ ಹೊಂದಿದ್ದಲ್ಲಿ ಅಲ್ಲಿಯೇ 


ತಪಾಸಣೆ ಮಾಡಿಸಿಕೊಳ್ಳಬೇಕು. ಅದೇ 

ರೋಗಿಗೆ ಚಿಕಿತ್ಸೆ ನೀಡಲಾಗುವುದು. 

7. ಸದರಿ ಸರ್ಕಾರಿ ಆಸ್ಪತ್ರೆಯು ಚಿಕಿತ್ಸೆ ನೀಡುವ ಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದರೆ ರೆಫರಲ್‌ ನೀಡಲಾಗುತ್ತದೆ. 
ಬ ಲ [su ೨ 

ರೆಫರಲ್‌ ಪಡೆದುಕೊಂಡ ರೋಗಿಯು ತಾನು ಇಚ್ಛಿಸುವ ಯಾವುದೇ ನೋಂದಾಯಿತ ಖಾಸಗಿ ಅಥವಾ ಸರ್ಕಾರಿ 

ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. 


8. ತುರ್ತು ಚಿಕಿತೆಗಳಿಗೆ ಯಾವುದೇ ರೆಫರಲ್‌ ಇಲ್ಲದೆ ನೇರವಾಗಿ ನೋಂದಾಯಿತ ಖಾಸಗಿ ಅಥವಾ ಸರ್ಕಾರಿ 


| 
ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬಹುದು. 


ಅಂಗಾಂಗ ಕಸಿ ಯೋಜನೆ: 

G.0.No .HFW 64 FPE 2018, &:03.12.2018 ಆದೇಶದನ್ವಯ ಕರ್ನಾಟಕ ರಾಜ್ಯದ 
ಬಡ/ಬಿಪಿಎಲ್‌ ರೋಗಿಗಳಿಗೆ ಕಿಡ್ಡಿ ಲಿವರ್‌ ಹಾಗೂ ಹೃದಯ ಅಂಗಾಂಗ ಕಸಿ ಯೋಜನೆಯನ್ನು 
ಜಾರಿಗೆ ತಂದಿದೆ. 


ಯೋಜನೆಯ ರೂಪುರೇಷೆಗಳು: 

ಈ ಯೋಜನೆಯು ಕರ್ನಾಟಕ ರಾಜ್ಯದ ಬಡವರು/ಬಿಪಿಎಲ್‌ ರೋಗಿಗಳನ್ನು ಬಿಪಿಎಲ್‌ ಕಾರ್ಡ್‌ ಮತ್ತು 
ಆಧಾರ್‌ ಕಾರ್ಡ್‌ಗಳ ಆಧಾರದಲ್ಲಿ ಗುರುತಿಸಲಾಗುವುದು. 

ಫಲಾನುಭವಿಯು ಸಾರ್ವಜನಿಕ ಆರೋಗ್ಯ ಸಂಸ್ಥೆ (ಇನ್ಸ್‌ಟಿಟ್ಯೂಟ್‌ ಆಫ್‌ ನೆಫ್ರೋಯುರಾಲಜಿ, ಶ್ರೀ 
ಜಯದೇವ ಇನ್ಸ್‌ಟಿಟ್ಕೂಟ್‌ ಆಫ್‌ ಕಾರ್ಡಿಯೋಲಜಿ, ಪಿ.ಎಂ.ಎಸ್‌.ಎಸ್‌.ವೈ, ಇನ್ಸ್‌ಟಿಟ್ಕೂಟ್‌ ಆಫ್‌ 
ಗ್ಯಾಸ್ಟ್ರೋ ಎಂಟೆರಾಲಜಿ)ಗಳಿಗೆ ಭೇಟಿ ನೀಡಬೇಕು ಮತ್ತು ಮೌಲ್ಯಮಾಪನದ ನಂತರ ಅಂಗಾಂಗ ಕಸಿಗೆ 
ಸಂಬಂಧಿಸಿದ ಸೂಪರ್‌ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ನೋಂದಣಿ ಮಾಡಲು ಆಸ್ಪತ್ರೆಯ ಅಧಿಕೃತ 
ಸಮಿತಿಯಿಂದ (ಆಸ್ಪತ್ರೆ ಮಟ್ಟದ/ಜಿಲ್ಲಾ/ರಾಜ್ಯಮಟ್ಟದ) ಅನುಮೋದನೆ ಹಣೆಯನೇಳು 


ಮೃತದೇಹ/ಮೆದುಳು ನಿಷ್ಕಿಯಗೊಂಡವರಿಂದ ಹಾಗೂ ಜೀವಂತ ದಾನಿಗಳಿಂದ ಅಥವಾ ಹತಿರದ 
ಸಂಬಂಧಿಯಿಂದ ಅಂಗಾಂಗ ದಾನ ಪಡೆದುಕೊಂಡಾಗ ಅಂ 
ನೋಂದಾಯಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಲಾಗುವುದು. 


GL 
[a 


ಅಂಗಾಂಗ ಕಸಿ ಶಸ್ತ ಚಿಕಿತ್ಸೆಯನ್ನು 
ಮು 


ಒಂದೊಮ್ಮೆ ಮೇಲೆ ತಿಳಿಸಲಾದ ಸರ್ಕಾರಿ ಆಸ್ಪತ್ರೆಗಳಿಗೆ ಅಂಗಾಂಗ ಕಸಿ ಶಸ್ತ್ರ ಚಿಕಿ 
ಸಾಮರ್ಥ್ಯ ಇಲ್ಲದಿದ್ದಲ್ಲಿ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೆ ರೆಫರಲ್‌ ಮಾಡಬಹುದು. 


GL 
1 
¥ 
[sk 


ಮೃತ ಶರೀರ (ಮೆದುಳು ನಿಷ್ಕೀಯಗೊಂಡ) ಕಸಿ ಪ್ರಕರಣದಲ್ಲಿ ಅಂಗಾಂಗ ಪುನರ್‌ ಕೇಂದದಲ್ಲಿ 
ಸ್ಪೀಕರಿಸುವವರ ಮತ್ತು ಲಭ್ಯತೆಯ ನೋಂದಣಿ ಪಕಾರ ಸರ್ಕಾರಿ ಅಥವಾ ಖಾಸಗಿ ನೋಂದಾಯಿತ 


ಆಸ್ಪತ್ರೆಗಳಲ್ಲಿ ಅಂಗಾಂಗ ಕಸಿ ಶಸ್ತ ಚಿಕಿತ್ಸೆಯನ್ನು ನಡೆಸಬಹುದು. 

ಚಿಕಿತ್ಸಾ ವಿಧಾನಗಳ ಪೂರ್ವಾನುಮತಿ ಪಕ್ರಿಯೆ ಮತ್ತು ಸ್ಪೀಕರಿಸುವ ಬಿಪಿಎಲ್‌ /ಬಡವರು ಮುಂತಾದ 

ಅನ್ವಯಿಸುವ ಸ್ಥಿತಿಗತಿಗಳ ಕುರಿತಂತೆ ಜೀವ ಸಾರ್ಥಕತೆ ಸೊಸೈಟಿ ಟಿಯ ಹಂಚಿಕೆ ನೀತಿಯನ್ನು, 
ಸ 

ಅನುಸರಿಸಲಾಗುವುದು. 


ರೋಗಿಗಳು ನಿರ್ದಿಷ್ಟ ಅಂಗಕ್ಕಾಗಿ ಆನ್‌ಲೈನ್‌ ಮೂಲಕ ಜೀವ ಸಾರ್ಥಕತೆಯಲ್ಲಿ (http:// 
www.jcevasarthaka.karnataka.gov.in) ಮೃತದೇಹ / ಮೆದುಳು ನಿಷ್ಕೀಯಗೊಂಡವರ 
ಅಂಗಾಂಗ ಕಸಿ ಕಾರ್ಯಕ್ರಮದ ಅಡಿಯಲ್ಲಿ ನೋಂದಣಿ ದು KN 


[38 
[5 
4] 
[al 
fe 
[34 


